ಕರ್ನಾಟಕ ವಿಧಾಸ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1265 


ಸದಸ್ಯರ ಹೆಸರು ; ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ ; 24-12-2021 
ಉತ್ತೆರಿಸುವವರು : ಮಾನ್ಯ ರೇಷ್ಮೆ ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು 
|] ಪ್ರಗಳು ಉತ್ತರಗಳು 


ಅ | ರಾಜ್ಯದಲ್ಲಿ ಖಾಸಗಿ ಚಾಕಿ | ರಾಜ್ಯದಲ್ಲಿ ಖಾಸಗಿ ರೇಷ್ಠ್ನೆ ಚಾಕಿ ಸಾಕಾಣಿಕ ಕೇಂದ್ರ 
ಸಾಕಾಣಿಕಾ ಕೇಂದ್ರಗಳನ್ನು | ತೆರೆಯಲು 
ತೆರೆಯಲು ಇರುವ |1. ಫಲಾನುಭವಿಯು ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ 
ನಿಯಮಗಳೇನು; ರಾಜ್ಯ ಸರ್ಕಾರ ನೊಂದಣಿ ಮಾಡಿಕೊಳ್ಳಬೇಕು. 
ಹಾಗೂ ಕೇಂದ್ರ ಸರ್ಕಾರದಿಂದ |, ನ್ಹತಳಿ ಚಾಕಿ ಸಾಕಾಣಿಕಾ ಕೇಂದ್ರವನ್ನು 
ಸದರಿ ಕೇಂದ್ರಗಳನ್ನು ಸ್ಥಾಪಿಸಲು |" 3ರೆಯಲು ಇಚ್ಛಿಸುವ ಫಲಾನುಭವಿ ಮಾನ್ಯತೆ 
ದೂರೆಯುತ್ತಿರುವ ನೆರವು, ಸಾಲ, [| ಫಜ್ಞಜ ರಕ್ಷ, ಕೇಂದ್ರ ರೇಷ್ಮ ತರಬೇತಿ 

- f) 2) 3 
ಮ 
(ಆದೇಶಗಳ ಪ್ರತಿ ನೀಡುವುದು) | ಸಾಕಾಣಿಕೆ" ಬಗ್ಗೆ ತರಬೇತಿಯನ್ನು ಪಡೆಯಬೇಕು. 

» ”) 

3. ಫಲಾನುಭವಿಗೆ ಕನಿಷ್ಠ 2 ಎಕರೆ ಸ್ವಂತ ಅಥವಾ 
ಗುತ್ತಿಗೆ ಆಧಾರದ ಮೇಲೆ ಪಡೆದ ಬ್‌ರಾವರಿಪುಳ್ಗ 
ಹಿಪ್ಪುನೇರಳಿ ಜಾಕಿ ತೋಟಿವಿದ್ದ ಹನಿ 
ನೀರಾವರಿ ಅಳವಡಿಸಿರಬೇಳು, ಸಾವಯವ 
ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸಬೇಕು. 

4 500೦ ರೋಗ ದಹಿತ ಮೊಟ್ಟೆಗಳ ಜಾಕಿ 
ಕಟ್ಟುವುದಕ್ಕೆ (ಉ42 X ಅ30 X ಎ16) 1260 
ಚದರಡಿ ಚಾಕಿ ಸಾಕಾಣಿಕಾ ಕಟ್ಟಡವನ್ನು ಚಾಕಿ 
ತೋಟದಲ್ಲಿಯೇ ನಿರ್ನಿಸಿರಚೇಕು. 

5. ಮಾರ್ಜಿಕ 1.50 ರಿಂದ 1.60 ಲಕ್ಷ ದ್ವಿತಳಿ ಮೊಟ್ಟೆ 
ಚಾಕಿ ಕಟ್ಟುವ ಸಾಮರ್ಥ್ಯತೆಯಿರಬೇಕು. ಪ್ರತಿ 
ತಂಡಕ್ಕೆ 5 ಸಾವಿರ ಮೊಟ್ಟೆಗಳಂತೆ ವರ್ಷಕ್ಕೆ 32 
ತಂಡಗಳಲ್ಲಿ ಚಾಕಿ ಮಾಡುವ ಸಾಮರ್ಥ್ಯ 
ಇರಬೇಕು, 

6. ಚಾಕಿ ಸಾಕಾಣಿಕೆಗೆ ಅಗತ್ಯವಾದ ಎಲ್ಲಾ 
ಸಲಕರಣೆಗಳನ್ನು ಖರೀದಿಸಬೇಕು. 


ಕೇಂದ್ರ ರೇಷ್ಮೆ ಮಂಡಳಿಯ ಸಹಯೋಗದೊಂದಿಗೆ ರೇಷ್ಮೆ 
ಇಲಾಖೆಯು ಕೇಂದ್ರ ಪುರಸ್ಕೃತ *ಸಿಲ್ಫ್‌ ಸಮಗ್ರ್‌ 
ಯೋಜನೆಯಡಿ ಹೊಸದಾಗಿ ಸ್ಥಾಖಿಸಿರುವ 
| ಶೋಂದಾಯಿತ ಖಾಸಗಿ ದ್ವಿತಳಿ ಚಾಕಿ ಸಾಕಾಣಿಕಾ 
ಕೇಂದ್ರಗಳೆಗೆ ಹಿಪ್ಪುನೇರಳೆ ತೋಟ ಸ್ಮಾಪನೆ/ನಿರ್ಪ್ವಹಣೆ, 
ಚಾಕಿ ಸಾಕಾಣಿಕಾ ಕಟ್ಟಿಡ ನಿರ್ಮಾಣ ಮತ್ತು ಜಾಕಿ 
ಸಾಕಾಣಿಕಾ ಸಲಕರಣೆ ಖರೀದಿಗೆ (ಮೂರು ಘಟಕಗಳು 
ಸೇರಿ] ಸಹಾಯಧನ ವೀಡುವ ಕಾರ್ಯಕ್ರಮವನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆ. 


NN | 


tL 


| 


